ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ಸಾರಿಗೆ ಬಸ್‌ ಘಟಕಗಳ ಬಗ್ಗೆ 
ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು):- 
324 (541) ಮಾನ್ಯ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೀದರ್‌ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಸಾರಿಗೆ ಬಸ್‌ ಘಟಕಗಳು (ಡಿಪೋಗಳು) ಇವೇ; (ತಾಲ್ಲೂಕುವಾರು, ಡಿಪೋವಾರು ಘಟಕದ 
ಸಂಪೂರ್ಣ ಮಾಹಿತಿ ಒದಗಿಸುವುದು) 


(ಆ) ಕಳೆದ ಮೂರು ವರ್ಷಗಳಲ್ಲಿ ಎಲ್ಲಾ ಬಸ್‌ ಘಟಕ/ಡಿಪೋಗಳಲ್ಲಿನ ಬಸ್‌ಗಳ (ವಾಹನ) ಸ್ವಚ್ಛತೆಗಾಗಿ ಸರ್ಕಾರ ಮಾಡಿದ ಖರ್ಚು 


ಎಷ್ಟು; ಸರ್ಕಾರದಿಂದ ಕಳೆದ ಮೂರು ವರ್ಷಗಳಲ್ಲಿ ಬಂದ ಅನುದಾನ ಎಷ್ಟು? (ತಾಲ್ಲೂಕುವಾರು/ಡಿಪೋಗಳವಾರು, ವರ್ಷವಾರು 
ಖರ್ಚುಗಳ ಸ್ಪಷ್ಟ ಮಾಹಿತಿ ಒದಗಿಸುವುದು) 


